ನೀತಿವಾಕ್ಯಾಮೃತಕಾರ ಸೋಮದೇವಸೂರಿಯ ದೃಷ್ಟಿಯಲ್ಲಿ ರಾಜ್ಯ-ಒಂದು 


ವಿಶ್ಲೇಷಣೆ 


ಸೋಮಜೇವಸೂರಿ ಕ್ರಿಸ್ತಶಕ ೯೪೦-೯೭೦ರ 
ಅವಧಿಯಲ್ಲಿ ಜೀವಿಸಿದ್ದ ಜೈನ ಕವಿ. ಇವನ ಬಗೆಗಿನ 
ಮಾಹಿತಿಗಳ ಆಧಾರಗಳೆಂದರೆ. ಇವನ ಸ್ವಕೀಯ ಗ್ರಂಥ 
ಯಶಸ್ತಿಲಕಚಂಪೂ ಹಾಗೂ ಪರಭಣಿ ತಾಮ ಪಟಗಳು. 
ಯಶಸ್ಮಿಲಕಚಂಪೂ ಗ್ರಂಥದ ಪ್ರಸ್ತಾವನೆಯಲ್ಲಿ ko 


ನೇಮಿಚಂದ್ರರ ಿಷ್ಯನೆಂದೂ, ಮಹಾನ್‌ ಶಾಸ್ತ್ರ 
ಪಂಡಿತನೂ, ಸುಕವಿಯೂ ಆಗಿದ್ದ ನೆಂದೂ ಕ್ರಿ ಭಷ 
೯ರ೯ರಲ್ಲಿ ರಾಷ್ಟ್ರಕೂಟರ ಸಾಮಂತರಾದ ಜೋಡನ 


ರಾಜಕುಮಾರ 
ಸೋಷಣೆ 


ಅಥವಾ ವೇಮುಲವಾಡ ಚಾಲುಕ್ಯ 
ಹನ ಡಿ ಅರಿಕೇಸರಿಯ ಪುತ್ರ ಪೌಢ 


ಕ್ರವರ್ತಿ ಮೂರನೆ ಕೃಷ್ಣನು ಮೇಲ ಲ್ಪಾಟ (ಉತ್ತರೆ 
ಆರ್ಕಾಟ್‌ ಜಿಲ್ಲೆ) ನೆಲೆನೀಡಿನಿಂದ ಆಳುತ್ತಿದ್ದ ನೆಂದೂ 
ತಿಳಿಯುತ್ತದೆ. ಅಲ್ಲದೆ ಈತನು ಅರಿಕೇಸರಿಯ ಪುತ್ರ 
ಭದ್ರದೇವನ ರಾಜಗುರುವೂ ಆಗಿದ್ದನು. ಪ್ರಾಯಶಃ 
ಈ ಸಮಯದಲ್ಲೇ 
ಬರೆದಿರಬೇಕು. ಪರಭಣಿ ತಾಮ್ರಷಟಿಗಳು ಜೈನ 
ಸಂಡಿಕನೂ, ಆಚಾರ್ಯನೂ ಆದ ಈತನಿಗೆ ಬಸದಿಯ 
ಮೇಲ್ವಿ ಚಾರಣೆಗಾಗಿ ಸಬ್ಬಿಸ ಸಾವಿರ ನಾಡಿನ ರೇಪಾಕ 
ಹನ್ನೆ ರಡರಲ್ಲಿದ್ದ ಕುಟ್ಟಂ ವೃತ್ತಿ ವನಿಕಟುಪುಲು ಎಂಬ 
ಗ್ರಾಮವನ್ನು ಚಾಲುಕ್ಯ ದೊರೆ ಮುಮ್ಮಡಿ ಅರಿಕೇಸರಿ 
ದಾನವಾಗಿ ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. 


ಇತಿಹಾಸ ದರ್ಶನ 


ನೀತಿವಾಕ್ಯಾಮೃ ತಗ್ರಂಥನನ್ನು 


ಜೆಂ.ಶಾ. ಶ್ಯಾಮಲಾ ರತ್ನ ಕುಮಾರಿ 


ಪ್ರಸ್ತುತ ನೀತಿವಾಕ್ಯಾಮೃತದಲ್ಲಿ ಉಕ್ತವಾಗಿರುವ 
ಎರಡು ರಾಜ್ಯ ಪರಿಭಾಷಾಸೂತ್ರಗಳ ವಿಶ್ಲೇಷಣೆಯನ್ನು 
ನೀಡಲಿಚ್ಛಿಸುತ್ತೇನೆ 

ನೀತಿವಾಕ್ಯಾಮೃತ ಗ್ರೆಂಥವು ಶಾಸ್ತ್ರ 
ಕೈಪಿಡಿಯಂತಿದ್ದು ಕೌಟಲ್ಯನ ಅರ್ಥಶಾಸ್ತ್ರದ ಪ್ರಾಥಮಿಕ 
ಪರ್ನವೆಂದು ಪರಿಗಣಿಸಲ್ಪಟ್ಟ. ಇದೊಂದು ಸೂತ್ರ 
ಗ್ರಂಥವಾಗಿದ್ದು ೧೬೬೦ ಸೂತ್ರಗಳನ್ನೂ ೩೨ ಸಮುದ್ದೇಶ 
ಗಳೆಂಬ ಅಧ್ಯಾಯಗಳನ್ನೊಳಗೊಂಡಿದೆ. ಇದು ರಾಜ್ಯ, 
ಸ್ವರೂನ ರಾಜನ ಹಾಗೂ ರಾಜ್ಯಾಂಗಗಳ ಕಾರ್ಯಚರಣೆ 
ಗಳ ಬಗ್ಗೆ ನಿವರ ನೀಡುವ ಗ್ರಂಥವಾಗಿದೆ. 

ಗ್ರಂಥದ ಮೊದಲ ಸೂತ್ರದಲ್ಲೆ ರಾಜ್ಯದ 
ಪರಿಭಾಷೆಯನ್ನು ಹೇಳುವ ಮೂಲಕ ಗ್ರಂಥದ ವಸ್ತು 
ನಿರ್ದೇಶನವನ್ನೂ ಮಾಡಿದ್ದಾನೆ. 
ಮಂಗಳಾಚರಣೆಯನ್ನೂ ಮಾಡಿದ್ದಾನೆ ಸೂತ್ರಕಾರ 
ಸೋಮದೇವ. ಈ ಪರಿಭಾಷಾ ಸೂತ್ರ ಇಂತಿದೆ: 
“ಧದರ್ಮಾರ್ಥಕಾಮನೋಕ್ಷರೂಪಸರ್ವಪುರುಷಾರ್ಥ ಫಲ 
ವಿನಿದಂ ರಾಜ್ಯಂ”. ಧರ್ಮಾರ್ಥಕಾಮ ಮೋಕ್ಷಗಳು 
ಮಾನವ ಜೀವನದ ಸರಮೋಧ್ಯೈ ೀಯಗಳಾಗಿವೆ. ಇವುಗಳ 
ಸಿದ್ಧಿ ಯಿಂದಲೇ ಮಾನವನ ಸಫಲತೆ ಹಾಗೂ ಸಾರ್ಥಕತೆ. 
ಇವುಗಳಲ್ಲಿ ಳಲ್ಲಿ ಧರ್ಮಾರ್ಥಕಾಮಗಳೆಂಬ ತ್ರಿವರ್ಗಗಳನ್ನು 
ಮಾನವನು ತನ್ನ ಹಾಗೂ ಸಮಾಜದ ಹಿತಕ್ಕಾಗಿ 


ರಾಜ್ನಶಾಸ್ತೆದ . 


ಫಲರೂಸವಾದ 


ಸಾಧಿಸತಕ್ಕದ್ದು. ಕೊನೆಯದಾದ ಮೋಕ್ಷಮಾತ್ರ 
ವ್ಯಕ್ತಿಕವಾದದ್ದು. ಮಾನವನ ಇನ್ನಿತರ ಸಕಲ ಆಕಾಂಕ್ಷೆ 


೧೪೫ 


ಗಳನ್ನೂ ಈ ಚತುರ್ವಿಧ ಪುರುಷಾರ್ಥದಲ್ಲಿ ಸಮಾವೇಶ 
ಗೊಳಿಸಿ ಅವುಗಳ ಸಮಸ್ಕಿ ಫಲಸಿದ್ಧಿಯೇ ರಾಜ್ಯವೆಂದು 
ಹೇಳಿದ್ದಾನೆ. 


ತ್ರಿವರ್ಗಸಾಧನೆ ಮಾನವರಿಗೆ ರಾಜ್ಯದಿಂದಲೇ 
ಸಾಧ್ಯವಾಗುತ್ತದೆ. ಆದ್ದರಿಂದ ಧರ್ಮಾರ್ಥಕಾಮಗಳ 
ಸ್ವರೂಪವನ್ನೂ ವಿವರಿಸಲಾಗಿದೆ. ಧರ್ಮದ ಸ್ವರೂಪವು 
"ಯತೋಂಭ್ಯುದಯನಿಃ ಶ್ರೇಯಸಸಿದ್ಧಿಃ ಸ ಧರ್ಮಃ? 
ಎಂದು ಹೇಳಲ್ಪಟ್ಟಿದೆ. ಇಹದಲ್ಲಿ ಅಭ್ಯುದಯವನ್ನೂ 
ಪರದಲ್ಲಿ ಶ್ರೇಯಸ್ಸನ್ನೂ ನೀಡುವಂತಹುದೀ ಧರ್ಮ 
ಎಂದು ಇದರ ಅರ್ಥ. ಆ ಧರ್ಮದ ಫಲ ಗಳಿಸಲು 
ಸರ್ವಹಿತ ಚಿಂತನೆ, ಯಥಾಶಕ್ತಿದಾನ (ತ್ಯಾಗ) ಹಾಗೊ 
ತನಸ್ಸುಗಳೆಂಬ ಧರ್ಮಸಾಧನಗಳನ್ನು ನಿರ್ದಿಶಿಸಿದ್ದಾನೆ. 
ಅರ್ಥದ ಸ್ವರೂಪವನ್ನು "ಯತಃ ಸರ್ವಪ್ರಯೋಜನ 
ಸಿದ್ಧಿಃ ಸೋಚರ್ಥಃ' ಎಂಬುದಾಗಿ ಹೇಳಿದೆ. ಮಾನವನ 
ಸಕಲ ಅವಶ್ಯಕತೆಗಳನ್ನೂ ಪೂರೈಸುವಂತಹುದೇ ಅರ್ಥ 
ಎಂದರೆ ಸಂಪತ್ತು. ಅರ್ಥ ಲಾಭಕ್ಕಾಗಿ ಪ್ರಯತ್ನಪೂರ್ವಕ 
ಗಳಿಕೆ, ಸಂರಕ್ಷಣೆ, ವೃದ್ಧಿ ಮತ್ತು ಸತ್ಪಾತ್ರದಾನ 
ದಂತಹ ಮಾರ್ಗೊೋಪಾಯಗಳನ್ನೂ ಸೂಚಿಸಿದ್ದಾನೆ. 
*ಸರ್ವೇಂದ್ರಿಯ ಸಂಪ್ರೀತಿ. ಕಾಮಃ” ಎಂದು ಕಾಮದ 
ಸ್ವರೂಪವನ್ನು ಹೇಳಿದೆ ಕಾಮವನ್ನು ಧರ್ಮಾರ್ಥಗಳಿಗೆ 
ವಿರೋಧವಿರದಂತೆ ಸೇವಿಸಬೇಕೆಂದೂ ಹಾಗೆ ಸೇವಿಸಿದಾಗ 
ಮಾತ್ರ ನಿಜವಾದ ಸುಖ ಪ್ರಾಪ್ತಿ ಯಾಗುವುದೆಂದೂ 
ಇದಕ್ಕೆ ವ್ಯತಿರಿಕ್ತ ನಾಗಿ ಕಾಮವೊಂದನ್ನೇ ಅತಿಯಾಗಿ 
ಸೇವಿಸಿದರೆ ಅದು ಮಾನವನ ಆತ್ಮನಾಶಕ್ಕೆ ಕಾರಣ 
ವಾಗುವುದೆಂದೂ ಎಚ್ಚರಿಕೆ ನೀಡಿದ್ದಾನೆ. ಇಂದ್ರಿಯ 


ಸಂಪ್ರೀತಿಯು  ಧರ್ಮಾರ್ಥಗಳ ಸಾಮರಸ್ಯದೊಡನೆ 
ಉಂಬಾದಲ್ಲಿ ಮಾನವನಲ್ಲಿ ಮಾನಸಿಕ ಸಂತೃಪ್ತಿ 


ಸಮಾಧಾನಗಳನ್ನು ನೆಲೆಗೊಳಿಸಿ ಅವನನ್ನು ಆಧ್ಯಾತ್ಮಿಕ 
ಸಾಧನೆಯೆಡೆಗೊಯ್ದು ಚರಮ ಪುರುಷಾರ್ಥವಾದ 
ಮೋಕ್ತಸಿದ್ದಿಗೆ ಕಾರಣವಾಗುತ್ತದೆ. ಇಂತಹ ಪುರುಷಾರ್ಥ 
ಫಲವಾದ ರಾಜ್ಯವು ಹೇಗೆ ವ್ಯವಸ್ಥೆ ಗೊಳ್ಳ ಜೇಕೆಂದೂ 
ಸಪ್ತಾಂಗಗಳೊಡನೆ ಹೇಗೆ ಸಮರ್ಪಕ ಕಾರ್ಯಾಚರಣೆ 
ನಡೆಸಬೇಕೆಂದೂ ವಿವರಗಳನ್ನೂ ತನ್ನ ಮುಂದಿನ 
ಸಮುದ್ದೇಶಗಳಲ್ಲಿ ಸೂತ್ರಿಸಿದ್ದಾನೆ. ಹೀಗೆ ಈ ರಾಜ್ಯ 
ಪರಿಭಾಷಾ ಸೂತ್ರದ ನಿವರಣೆಯೇ ಆಗಿದೆ 


೧೮೬ 


ಸೋಮಶದೇವಸೂರಿಯು ಈ ಇಡೀ 
ವಾಕ್ಯಾಮೃ ತೆ. 


ಗ್ರೆಂಥ ನೀತಿ 


ಪುರುಷಾರ್ಥ ಸಿದ್ದಿಯನ್ನು ಮಾನವನಿಗೆ ರಾಜ್ಯವು 
ಹೇಗೆ ಉಂಟು ಮಾಡುವುದೆಂಬುದನ್ನು ಗ್ರಂಥದ ಐದನೆ 
ಅಧ್ಯಾಯ ವಿದ್ಯಾವೃದ್ಧ ಸಮುದ್ದೇಶದಲ್ಲಿ ಇನ್ನೊಂದು 
ರಾಜ್ಯ ಪರಿಭಾಷಾ ಸೂತ್ರದಲ್ಲಿ ಹೇಳಿದೆ. ಈ ಸೂತ್ರ 
ಹೀಗಿದೆ : “ರಾಜ್ಞಃ ಸೃಧ್ವೀಪರಿಪಾಲನೋಟಚಿತಂ ಕರ್ಮ 
ರಾಜ್ಯಂ” ಇದರ ಅರ್ಥ ರಾಜನ ಯಥಾಯೋಗ್ಯ 
ಪೃಥ್ವೀಪರಿಸಾಲನಾ ಕಾರ್ಯ (ರಾಜ್ಯಭಾರ)ವೇ ರಾಜ್ಯ 
ಎಂದು. ರಾಜನ್‌ ಶಬ್ದವು ಮೂಲತಃ "ಆಳು? ಎಂಬರ್ಥ 
ಕೊಡುವ "ರಾಟ್‌' ಎಂಬ ಧಾತುವಿನಿಂದ ನಿಷ್ಪನ್ನವಾಗಿದೆ. 
ಆದ್ದರಿಂದ ಪ್ರಜೆಗಳನ್ನು ಭೂಮಿಯನ್ನೂ ಪರಿಪಾಲಿಸು 
ವವನೇ, ಆಳುವವನೇ ರಾಜ. ಪೃಥ್ವಿಯನ್ನು ವರ್ಣಾ 
ಶ್ರಮವತಿೀ ಪಶುಹಿರಣ್ಯ ಧಾನ್ಯಫಲದಾ' ಎಂದು 
ಹೇಳಲಾಗಿದೆ... ಈ ಉಕ್ತಿಯಿಂದ ಪೃಥ್ವಿ ಅಥವಾ 
ಭೂಮಿಯು ಪ್ರಜೆಗಳ ವರ್ಣಾಶ್ರಮರೂಸ ಸಾಮಾಜಿಕ 
ವ್ಯವಸ್ಥೆಯಿಂದ ಕೂಡಿದೆ ಹಾಗೊ ಪ್ರಜೆಗಳ ಜೀವನ 
ಸಮೃದ್ಧಿಯನ್ನುಂಟು ಮಾಡುತ್ತದೆ ಎಂದು ಸಿದ್ಧ 
ವಾಗುತ್ತದೆ. ಇಂತಹ ಭೂಮಿಯ ಪರಿಪಾಲನೆಯನ್ನು 
ರಾಜ ನಡೆಸಬೇಕು. ಇಲ್ಲಿ ಪರಿಪಾಲನೆಯೆಂದಕೆ 
ಶಿಷ್ಟರಕ್ಷಣೆ ಮತ್ತು ದುಷ್ಟ ಶಿಕ್ಷಣೆ. ರಾಜನ ಶಿಷ್ಟ ರಕ್ಷಣಾ 
ಕಾರ್ಯ ಪ್ರಜೆಗಳನ್ನು ಆಂತರಿಕ ಹಾಗೂ ಬಾಹ್ಯ 
ಶತ್ರುಗಳಿಂದ ರಕ್ಷಿಸುವುದು, ದುರ್ಬಲರಿಗೂ ಆಶ್ರಯ 
ಹೀನರಿಗೂ ಆಶ್ರಯ ಕೊಡುವುದು, ಎಲ್ಲ ಧರ್ಮಗಳಿಗೂ 


ಧರ್ಮೀಯರಿಗೂ ಸಮಾನವಾಗಿ ಪ್ರೋತ್ಸಾಹ ಮತ್ತು 
ಸ್ವಾತಂತ್ರ್ಯ ನೀಡಿ ಮತೀಯ ಸೌಹಾರ್ದವನ್ನುಂಟು 


ಮಾಡುವುದು, ಸಾಧು ಸಜ್ಜನರಿಗೂ, ಗಾಯಕ, ಕನಿ, 
ಪಂಡಿತ, ನೃತ್ಯಂಗಾರ, ವಾದಕ, ಚಿತ್ರಕಾರ, ಶಿಲ್ಪಿ 
ಮುಂತಾದ ಕಲಾಕಾರರಿಗೆ ಪೋಷಣೆ ನೀಡುವುದು. 
ಸ್ವಧರ್ಮ ಎಂದರೆ ರಾಜಧರ್ಮ ಮತ್ತು ಸಾಮಾನ್ಯ 
ಧರ್ಮ ಎಂದರೆ ಮಾನನಧರ್ಮವನ್ನು ಅನುಸರಿಸಿ 
ತನ್ಮೂಲಕ ಸ್ನೇಹೆಯುತ ಬಂಧುರ ಸಾಮಾಜಿಕ 
ಪರಿಸರವನ್ನು ಏರ್ಪಡಿಸುವುದ್ಕ ಕೃಷಿ, ಕೈಗಾರಿಕೆ, 
ವಾಣಿಜ್ಯ, ವ್ಯಾಪಾರಗಳಿಗೆ ಉತ್ತೇಜನ, ನೆರವುಗಳನ್ನು 
ನೀಡಿ ಆರ್ಥಿಕ ಸಮೃದ್ಧಿಯನ್ನುಂಟುಮಾಡುವುದು 


ಇತಿಹಾಸ ದರ್ಶನ 


ಮುಂತಾದ ಕರ್ತವ್ಯಗಳನ್ನು ಯೋಗ್ಯರೀತಿಯಲ್ಲಿ 
ನಿರ್ವಹಿಸುವುದರಿಂದ ಸಾಧಿತವಾಗುತ್ತದೆ. ಪರಿಪಾಲನೆಯ 
ಇನ್ನೊಂದು ಮುಖವಾದ ದುಷ್ಛಶಿಕ್ಷಣೆಯ ಕಾರ್ಯವು 


ರಾಜನು ದುಷ್ಟರಾದ ರಾಜದ್ರೋಹಿಗಳಂ, ನಯ 
ವಂಚಕರು, ದರೋಡೆಕಾರರು, ಲಂಚಕೋರರು, 


ಪ್ರಜಾಪೀಡಕ ಅಧಿಕಾರಿಗಳು ಮುಂತಾದ ಸಮಾಜ 
ವಿರೋಧೀ ಜನರೆ ಅಪರಾಧಗಳನ್ನು ಪತ್ತೆಹಚ್ಚಿ, 
ಅಸರಾಧಿಗಳನ್ನು ಹಿಡಿತರಿಸಿ ಅವರ ಅಸರಾಧಗಳು 
ಸಾಕ್ಷ್ಯಾಧಾರಗಳಿಂದ ಸಾಬೀತಾದರೆ ಅಪರಾಧಗಳ 
ತೀವ್ರತೆಗೆ ಅನುಗುಣವಾಗಿ, ರ್ಮಶಾಸ್ತ್ರನಿಯ 
ಮಗಳಿಗನುಸಾರವಾಗಿ, ತನ್ನ ದಂಡಾಧಿಕಾರವನ್ನು ಶಿಕ್ಷೆ, 
ದಂಡೆ ವಿಧಿಸುವುದರ ಮೂಲಕ ಪ್ರಯೋಗಿಸಿ ಪ್ರಜೆಗಳಿಗೆ 
ನ್ಯಾಯ ದೊರಕಿಸಿ fn ಗ 


Dd 

oN ಎ 4 ಇ 
ಹಾಗೂ ಶಿಕ್ಷ ನಿಧಿಸು ವಿಕೆಯಲ್ಲಿ. ಈ | ತನ್ನ ನಿಷ್ಟಕ್ಷ 
ಪಾಠದಿಂದ, ಧರ್ಮದ್ದಸಿ, ಯಿಂದ, ಸದ್ದರ್ತನೆಯಿಂದ 
ಅಸರಾಧಿಗಳ ಮನಃ ಪರಿವರ್ಶನೆಗೊಳಿಸಿ ದುಷ್ಟರ 
ಸ್ನ ತನವನ್ನು ನಿನಾರಿಸಿ ಅವರನ್ನು ಸನ್ಮಾರ್ಗಕ್ಕೆ 


ಈ ಮೇಲೆ ಹೇಳಿದ ಭೂ ಪರಿಪಾಲನಾ ಕಾರ್ಯ 
ವನ್ನು ಉಚಿತೆ ರೀತಿಯಲ್ಲಿ ನಿರ್ವಹಿಸಲು ಸಾಧ್ಯವಾಗು 
ವಂತೆ ಮಾಡಲು ರಾಜಕುಮಾರರಿಗೆ ತಾವು ಸಿಂಹಾಸನಸ್ಥ 
ರಾಗುವ ಪೂರ್ವದಲ್ಲಿ ಯೋಗ್ಯ ಕಿನ್ಷಣ ನೀಡುವುದರ 
ಪ್ರಾಮುಖ್ಯತೆಯ ಬಗ್ಗೆ ಒತ್ತಿ ಹೇಳಿದ್ದಾ ನೆ ಕೃತಿಕಾರ 
ಅವನ ರ ಯಲ್ಲಿ ಎ 
ಸಂಸ್ಥಾರನು ಪಡೆಯದ ರಾ ಜನನ 
ಗಾಗದ ಕೇವಲ ಕಲ್ಲು ತುಂಡಿನಂತಿರ 
ಯೋಜಕ ಹಾಗೂ Oa ರಾಜ್ಯಕ್ಕಿಂತ 
ಅರಾಜಕ ರಾಜ್ಯ ವೇ ಶ್ರೇಷ್ಠ ವೆನಿಸುತ್ತದೆ. ಆದ್ದ ರಿಂದನ ಪ್ರತಿ 
ಯೊಬ, ರಾ dN ಬಾಲ್ಯಾವಸ್ಥೆ ಯಲ್ಲಿಯೇ 
ಸಮರ್ಥ ಗುರುಗಳಿಂದ ಕಡ್ಡಾಯವಾಗಿ ಮತ್ತು ಯಥೋ 
ತಚಿವಾಗಿ ಚತುರ್ವಿಧ ರಾಜವಿದ್ಯೆಗಳಾದ ತ್ರಯೀ, 
ಅನ್ವೀಕ್ಷಕೀ, ವಾರ್ತಾ ಹಾಗೂ ದಂಡನೀತಿಗಳ್ಲಿ ಶಿಕ್ಷಣ 
ಕೊಡಿಸ ತಕ್ಕದ್ದು... ಈ ಚತುರ್ನಿಧ ರಾಜನಿದ್ಯೆ ಗಳಲ್ಲಿ 
ಶಿಕ್ಷಣ ತತಾ ರಾಜನಿಗೆ ಉಂಟಾಗುವ ಪ ಪ್ರಯೋ 
ಜನಳನ್ನೂ ವಿವರಿಸಿದ್ದಾನೆ. ತ್ರಯೂ ಶಿಕ್ಷಣದಿಂದ 


ರಾ 
ಸೆೌನೇಮಜೇನಸೂರಿ, 


ಇತಿಹಾಸ ದರ್ಶನ 


ಧರ್ಮದ ಸ್ವರೂಪ, ಚಾತುರ್ವರ್ಣ, ಚಾತುರಾಶ್ರಮಗಳ 
ಆಚಾರ ನಿಯಮಗಳ ಜ್ಞಾನ ಮತ್ತು ಧರ್ಮಸಿದ್ಧಿ ಸಾಧನ 
ಕ್ರಮ ತಿಳಿದುಬರುತ್ತದೆ. ಅನ್ವೀಕ್ಷಕೀ ಶಿಕ್ಷಣದಿಂದ 
ಮಾನವ ಸಹೆಜ ಶಾರೀರಿಕ ಮಾನಸಿಕ ದೋಷಗಳ 


ಸಾ ಮತ್ತು ಆಧ್ಯಾಕಿ ಕ ಪ್ರಗತಿಗಳು ಸಾಧ್ಯವಾಗು 
ತ್ತವೆ. ವಾರ್ತಾ ತಿಕದಿಂದ ಮಾನವ ಜೀವನದ ಆರ್ಥಿಕ 
ಸಂಪನ್ನ ಸ ಸಾಧನಗಳಾದ ಕೃಷಿ, ಕುತಲಕರ್ಮ, 


ವ್ಯಾಪಾರ ಮುಂತಾದುವುಗಳ ವೃದ್ಧಿಗಾಗಿ ಮಾರ್ಗೊೋ 
ಪಾಯಗಳ ನಿದರ್ಶನದಿಂದ ವ್ಯವಹಾರ ಜ್ಞಾನ ಕುಶಲತೆ 
ಯು ಪ್ರಾಪ್ತವಾಗುತ್ತವೆ. ದಂಡನೀತಿ ಶಿಕ್ಷಣದಿಂದ 
ದಂಡಾಧಿಕಾರದ ಸಮುಚಿತ ಪ್ರಯೋಗ, ದುಷ್ಟ ನಿಗ್ರಹ 
ಪರಿಜ್ಞಾನ, ನ್ಯಾಯಾನ್ಯಾಯಗಳ ವಿವೇಚನೆ ಪ್ರಾಪ್ತ 
ವಾಗುತ್ತದೆ. ಈ ರೀತಿಯಾಗಿ ನಿದ್ಯಾವಿನಯ 
ಸಂಪನ್ನನಾದ ರಾಜ ಮಾತ್ರ ವಿವೇಕಿಯಾಗಿ ಉಚಿತಾನು 
ಚಿತವನ್ನು ತಿಳಿದು ಭೂಪ್ರಜಾ ಪರಿಪಾಲನಾ 
ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಾನೆ. 


ರಾ ೨ಜ್ಯಾಧಿಕಾ 2ರ ಪಡೆದ ರಾಜನಿಗೆ ಅವನ ಎಲ್ಲ 
ಕಾರ್ಯಗಳ ಸಮಯೋಚಿತ ಹಾಗೂ ಸಮುಚಿತ 
ನಿರ್ವಹಣೆಗಾಗಿ ಕಾರ್ಯಧುರಂಧರರಾದ ಮಂತ್ರಿ, 
ಅಮಾತ್ಯ ಮುಂತಾದ ಆಧಿಕಾರಿವರ್ಗವನ್ನೂ ರಕ್ಷಣಾ 
ಕಾರ್ಯಕ್ಕಾಗಿ, ಯುದ್ಧ ನಡೆಸಲು ಸೇನೆಯನ್ನೂ 
ರಕ್ಷಣೆ ನೀಡುವ ದುರ್ಗವನ್ಪೂ ತುಂಬಿ ತುಳುಕುವ 
ಜೊಕ್ಕಸವನ್ನೂ ಆ ಸಮುದ್ರ ಪರ್ಯಂತ ಭೂ 
ಒಡೆತನದ ಹಕ್ಕನ್ನೂ ನೀಡಲಾಗಿದೆ. ಆದ್ದರಿಂದಲೇ 
ಇವುಗಳಿಗೆ ರಾಜ್ಯಾಂಗಗಳೆಂದು ಹೆಸರಿದೆ. ರಾಜ್ಯಾಂಗ 
ಗಳ ಜೊತೆಗೆ ರಾಜನಿಗೆ ಸಾಮಂತರಿಂದ ಕನ್ಪ ಕಾಣಿಕೆ 


ಪಡೆಯುವ, ' ಪ್ರಜೆಗಳಿಂದ ಕರವಸೂಲಿ ಮಾಡುವ, 
ಅರಮನೆ, ಪರಿವಾರ, ಸಿಂಹಾಸನ, ರಾಜದಂಡ, 
ಧವಳಛತ್ರ, ಪತಾಕೆ, ರಾಜಮುಡ್ರೆ ಗಳಂತಹ 


ರಾಜ ಚಿಹ್ನೆಗಳನ್ನು ಹೊಂಡುವ ವೈಭವ ಜೀವನ 
ನಡೆಸಲು ವಿಶೇಷ ಅನುಕೂಲತೆಗಳು, ಸವಲತ್ತುಗಳೂ 


ನೀಡಲ್ಪಟ್ಟಿವೆ. ಈ ಅಧಿಕಾರ, ಸವಲತ್ತುಗಳನ್ನು 
ಬಳಸಿಕೊಂಡು ರಾಜ ರಾಜ್ಯಾಂಗಗಳ ಮೇಲೆ 
ಸ್ವಾಮಿತ್ವವನ್ನು ಹೊಂದಿ, ಅವುಗಳ ಸೂಕ್ತವೃ ವಸ್ಥೆ, 
ಕ್ರೋಢೀಕರಣ, ಸಹಯೋಗಗಳನ್ನೇರ್ಪಡಿಸಿ ಪ್ರಜೆಗಳ 


೧೮೭ 


ತ್ರಿವರ್ಗಸಾಧನೆಯನ್ನೂ ಮತ್ತು ಶಿಷ್ಟರಕ್ಷಣ ದುಷ್ಟ 
ಶಿಕ್ಷಣಗಳನ್ನೊಳಗೊಂಡ ಭೂಪಾರಿಪಾಲನಾ ಕಾರ್ಯ 
ವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಾನೆ. ಇಂತಹ 
ಯಶಸ್ವೀ ರಾಜನನ್ನೇ ಪರಮದೈವತವೆಂದೂ, 
ಲೋಕಪಾಲಕರಿಗಿಂತ ಉತ್ತಮ ಲೋಕಸಾಲಕನೆಂದೂ 
ಅನುಕೂಲವರ್ಶನೆಯುಳ್ಳೆ ಶಿಷ್ಟ ಸಜ್ಜ ನರಿಗೆ 
ಸರ್ನಾಭೀಷ್ಟಗಳ ಮಳೆಗರೆಯುವ ಇಂದ್ರನಂತೆಯು 
ಪತಿಕೂಲ ವರ್ಶನೆಯುಳ್ಳ ದುಷ್ಟದುರ್ಜನರಿಗೆ ಮರಣ 


೧೮೮ 


ದಂಡನೆ ಮುಂತಾದ ಶಿಕ್ಷೆಗಳನ್ನು ವಿಧಿಸುವ ಮೂಲಕ 
ಭಯವನ್ನುಂಟು ಮಾಡುವ ಯಮನಂತೆಯೂ 
ಭಾವಿಸಲಾಗಿದೆ. ಈ ಬಗೆಯಾಗಿ ರಾಜನು ಸಮುಚಿತ 
ವಾಗಿ ನೆರವೇರಿಸುವ ತ್ರಿವರ್ಗಸಾಧನೆ ಮತ್ತು ಭೂ 
ಪರಿಸಾಲನಾ ಕರ್ತವ್ಯಗಳನ್ನು ಮತ್ತು ರಾಜ್ಯಭಾರವನ್ನೇ 


ರಾಜ್ಯವೆಂದು ಸಮೂಕರಿಸಿರುವುದು. ಸಮೂೊಚೀನವೇ 
ಆಗಿದೆ. ೦ 
ಇತಿಹಾಸ ದರ್ಶನ 


